ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಪ್ರದೀಪ್‌ ಶೆಟ್ಟರ್‌ (ಸಳೀಯ ಸಂಸ್ಥೆಗಳ ಕ್ಲೇತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1157 


ಉತ್ತರಿಸಬೇಕಾದ ದಿನಾಂಕ 


22.09.2021 


(ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಕ್ರ. 


೩ ಪ್ರಶ್ನೆ ಉತ್ತರ ; 
ಸು೦. ee ¥ 
(ಅ) 2020-20021 ನೇ ಸಾಲಿನಲ್ಲಿ ಸರ್ಕಾರವು ಆಯವ್ಯಯದಲ್ಲಿ - ಜಿಲಾವಾರು/ವಿಧಾನ 
ಧಾರವಾಡ, ಗದಗ, ಹಾವೇರಿ! ಸಭಾ ಕ್ಲೇತ್ರವಾರು ಒದಗಿಸದೇ 
ಜಿಲ್ಲೆಗೆ ಆಶ್ರಯ ಯೋಜನಾಬಾರು ಮಾತ್ರ ಅನುದಾನವನ್ನು 
| ಯೋಜನೆಯಡಿಯಲ್ಲಿ ಮನೆಗಳ | ಬಿಡುಗಡೆ ಮಾಡಲಾಗ್ದುತಿದ್ದು. 
/- ಹಂಜಿಕೆ ಮಾಡಲು ಮೀಸಲಿರಿಸಿದ | ಅನುಷ್ಠಾಸಗೊಳಿಸಲಾಗುತ್ತಿರುಟ " ಖಿವಿಧ' | 
! - "| ಅನುದಾನದ ಮೊತ್ತವೆಷ್ಟು ; ಯೋಜನೆಗಳಡಿ ಜಿ.ಪಿ.ಎಸ್‌ ಆಧಾರಿತ ಬೌತಿಕ | 
| ಪ್ರಗತಿಗನುಗುಣವಾಗಿ. ಫಲಾನುಭವಿಗಳಿಗೆ ಅನುದಾನ | 
ಬಿಡುಗಡೆ ಮಾಡಲಾಗುತ್ತಿದೆ. ರ 
| ] 
| 2020-21 ನೇ ಆರ್ಥಿಕ ವರ್ಷದಲ್ಲಿ ಧಾರವಾಡ, ಸದಗ 
ಹಾವೇರಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಹಿಂದಿನ' "ಫ್ರಣಿಯ | 
ಮನೆಗಳನ್ನು ಒಳಗೊಂಡಂತೆ ಒಟ್ಕಾರೆ ರೂ.122.66. 
ಕೋಟಿಗಳನ್ನು ಖರ್ಚು ಮಾಡಲಾಗಿದ್ದು, ಯೋಜನಾವಾರು 
ವಿವರ ಈ ಕೆಳಕಂಡಂತಿದೆ. 
(ರೂ.ಕೋಟಿಗಳಲ್ಲಿ) 
ಯೋಜನೆ ಬಿಡುಗಡೆ ಮಾಡಲಾದ ಮೊತ್ತ." 
ಧಾರವಾಡ| ಗದಗ | ಹಾವೇರಿ | ಒಟ್ಟು 
| ಬಸವ ವತಿ 1923 975} 2178 | 5076 
ಡಾ. ಬಿ. ಆರ್‌ ೨21 ಸ 
ಅಂಬೇಡ್ಕರ್‌ 5.73 6 10.53 1.3842 | 
ನಿವಾಸ್‌ ಯೋಜನೆ SN 
ದೇವರಾಜ್‌ ಅರಸು 079 
ವಸತಿ ಯೋಜನೆ ” 
ವಾಜಪೇಯಿ ನಗರ 09 
ವಸತಿ ಯೋಜನೆ ” 
ಪ್ರಧಾನ ಮಂತ್ರಿ 
ಅವಾಸ್‌ ಯೋಜನೆ 3.60 
(ಗ್ರಾ 
ಪ್ರಧಾನ ಮಂತ್ರಿ 
ಅವಾಸ್‌ ಯೋಜನೆ 0.47 
(ನ) | 
ಒಟ್ಟು 30.74 |46.01| 45.91 
(3). | 2020-2021 ನೇ ಸಾಲಿನಲ್ಲಿ] . 2020-20021 ನೇ: ವರ್ಷದಲ್ಲಿ ಧಾರವಾಡ, ಗದಣ್ಯ,' 
i "| ಧಾರವಾಡ, ಗದಗ, ಹಾವೇರಿ ಹಾವೇರಿ ಜಿಲ್ಲೆಗಳಲ್ಲಿ 14371 ಮನೆಗಳ ನಿರ್ಮಾಣ ಮಾಡುವ 


ಜಿಲ್ಲೆಯಲ್ಲಿ ಆಶ್ರಯ 


ಗುರಿಯನ್ನು ಹೊಂದಿದ್ದು, ಈ ಮನೆಗಳ ಎದುರಾಗಿ 11703 


_ | ನಿರ್ಮಾಣ ಮಾಡಲು 
ಯಾವ 
ಕೈಗೊಂಡಿದೆ; 


ಯೋಜನೆಯಡಿಯಲ್ಲಿ ಮನೆಗಳ 
ಸರ್ಕಾರ 
ರೀತಿಯ ಕ್ರಮ 


ಮನೆಗಳು ಪೂರ್ಣಗೂಂಡಿರುತ್ತವೆ. ವಿವರ ಕಳಕಂಡಂಕಿದೆ. 


ಪೂರ್ಣಗೊಂಡಿರುವ" 
ಮನೆಗಳು 


3697 


y; ನಿರ್ದಿಷ್ಟ 


ಗೊಂಡಿದೆ? 


ಮ 


ಅವಧಿಯೊಳಗೆ 
: ಮನೆಗಳ ಹಂಚಿಕೆ ಮಾಡಲು 
“ವಿಫಲರಾದ ಅಧಿಕಾರಿಗಳ ವಿರುದ್ಧ 
ಸರ್ಕಾರ ಯಾವ ರೀತಿಯದ ಕ್ರಮ 


ವಿವಿಧ ವಸತಿ ಯೋಜನೆಗಳಡಿಯಲ್ಲಿ ಮನೆಗಳ 
ನಿರ್ಮಾಣವನ್ನು ಫಲಾನುಭವಿಗಳೇ ಸ್ವತಃ ನಿರ್ಮಿಸಿ 
ಕೊಳ್ಳುತ್ತಿದ್ದಾರೆ. ಮನೆ ಕಾಮಗಾರಿಯನ್ನು 


ಪೂರ್ಣಗೊಳಿಸದೇ ನಿರ್ಮಾಣ ಹಂತದಲ್ಲಿ ಇರುವ ಮನೆಗ 
ಫಲಾನುಭವಿಗಳಿಗೆ ಗ್ರಾಮ ಪಂಚಾಯತಿ ಅಭಿವೃದ್ದಿ 
ಅಧಿಕಾರಿಗಳ ಮುಖಾಂತರ ತಿಳುವಳಿಕೆ ಪತ್ರಗಳನ್ನು ನೀಡಿ 
ಹಾಗೂ ನೋಟೀಸ್‌ ಜಾರಿ ಮಾಡಿ ಶೀಘ್ರವಾಗಿ ಮನೆಗಳನ್ನು 
ನಿರ್ಮಿಸಿಕೊಳ್ಳಲು ತಿಳುವಳಿಕೆ ನೀಡಲಾಗುತ್ತಿದೆ. 


ಜಿಲ್ಲಾ. ಹುಟ್ಟದ ಅನುಷ್ಠಾನಾಧಿಕಾರಿಗಳೊಂದಿಗೆ 
ವೀಡಿಯೋ ಕಾನ್ಫರೆನ್ಸ್‌ ಮೂಲಕ ಮನೆಗಳ ಪ್ರಗತಿ 
ಪರಿಶೀಲಿಸಲಾಗುತ್ತಿದೆ ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ 
ಮುಖ್ಯ ಕಾರ್ಯ ವಿರ್ವಾಹಣಾಧಿಕಾರಿಗಳು, ಜಿಲ್ಲಾ 
ಪಂಚಾಯತ್‌ ಇವರಿಗೆ ಅರೆ ಸರ್ಕಾರಿ ಪತ್ರ ಬರೆದು 
ಅಪೂರ್ಣಗೊ೦ಡ ಮನೆಗಳನ್ನು ಪೂರ್ಣಗೊಳಿಸಲು ಕ್ರಮ 
ವಹಿಸುವಂತೆ ಸೂಚಿಸಲಾಗುತ್ತಿದೆ. ಇದಲ್ಲದೇ ನಿಗಮದ 
ಅಧಿಕಾರಿಗಳನ್ನೊಳಗೊಂ೦ಡ ತಂಡಗಳನ್ನು ವಿಭಾಗವಾರು 
ರಚಿಸಿ, . ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ 
ನಡೆಸಲಾಗುತ್ತಿದೆ. ಒಟ್ಟಾರೆಯಾಗಿ ಪ್ರಗತಿ ಸಾಧಿಸಲು ಎಲ್ಲಾ 
ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


-ಸ೦ಖ್ಯೆ :ವಇ 344 ಹೆಚ್‌ಎಎಂ 2021 


NTL 
(ಬಿ. ಸೋಮಣ್ಲಾ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ದಿ ಸಚಿವರು 


